fet 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತ್ತು 


1761 


ಶ್ರೀ ಎನ್‌. ಅಪ್ಸಾಜಿಗೌಡ 
(ಸ್ಮಳೀಯ ಸಂಸ್ಥೆಗಳ ಕೇತು 
23.03.2020 


ಮಾನ್ಯ ವಿದ್ಯುನಾನ ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು. 


ಪ್ರಶ್ನೆ 


ಉತ್ತರ 


ಅ) ರಾಜ್ಯಾದ್ಯಂತ ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ 
ತಂತ್ರಜ್ಞಾನ ಇಲಾಖೆಗಳ ವ್ಯಾಪ್ತಿಗೆ 
ಬರುವ 
ಸಂಸ್ಥೆಗಳು/ಕಾರ್ಬಾನೆಗಳು/ಐಟಿ 


| ಮತ್ತು ಬಿಟಿ : ವಲಯಗಳಾವುವು; 


(ಜಿಲ್ಲಾವಾರು ವಿವರ ನೀಡುವುದು) 


ರಾಜ್ಯದಾದ್ಯಂತ ಸುಮಾರು 5500 ಐಟಿ ಕಂಪನಿಗಳು. ಮತ್ತು 
ಅಂದಾಜು 300 ಬಿಟಿ ಕಂಪನಿಗಳು ಕಾರ್ಯ ನಿರ್ಮಹಿಸುತ್ತಿವೆ. ಈ 
ಐಟಿ ಮತ್ತು ಬಿಟಿ ಕಂಪನಿಗಳು ಖಾಸಗಿಯಾಗಿರುವುದರಿಂದ 
ಇಲಾಖೆಯ ನಿಯಂತ್ರಣದಡಿ ಬರುವುದಿಲ್ಲ. 


ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ನಾನ ಮತ್ತು ಜೈವಿಕ ತಂತ್ರಜ್ಞಾನ 
ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸಂಸ್ಥೆಗಳು:- 

1. ಕಿಯೋನಿಕ್ಸ್‌ (ಸಾರ್ವಜನಿಕ ನಿಗಮ) . 

2. ಕರ್ನಾಟಕ ನಾವಿನ್ಯತೆ ಮತ್ತು ತಂತ್ರಜ್ಞಾನ ಸೊಸೈಟಿ 


(ಹಿಟ್ಸ್‌) 
ಇದಲ್ಲದೇ, ಇಲಾಖೆಯ ವತಿಯಿಂದ "ಈ: ಕೆಳಕಂಡ 
ಸಂಸ್ಥೆಗಳಿಗೆ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ 


ಮಾಡಲಾಗುತ್ತದೆ. 
1. ಇನ್ನ್‌ ಟಿಟ್ಕೂಟ್‌ ಆಫ್‌ ಬಯೋ ಇನ್ಸಾರ್ಮೇಟಿಕ್ಸ್‌ ಅಂಡ್‌ 
ಅಷ್ಮೈಡ್‌ ಬಯೋಟೆಕ್ಲಾಲಜಿ (ಐಬಿಎಬಿ) 
ಬೆಂಗೆಳೂರು ಬಯೋ ಇನ್ನೋವೇಷನ್‌ ಸೆಂಟರ್‌ (ಬಿಬಿಸಿ) 
ಐಐಐ:-ಟಿ, ಬೆಂಗಳೂರು 
ಐಐಐ-ಟಿ, ಧಾರವಾಡ 
ಐಐಐ-ಟ ರಾಯಚೂರು 
ಮಾನವ ತಳಿ ಶಾಸ್ತ್ರ ಕೇಂದ್ರ (ಸಿಹೆಚ್‌ ಜಿ) 


mend wN 


ಪ್ರಸ್ತುತ ಹುಬ್ಬಳ್ಳಿಯಲ್ಲಿ; ' ಇಲಾಖೆಯ ಅಧೀನದಲ್ಲಿ ಒಂದು 
ಮಾಹಿತಿ ತಂತ್ರಜ್ಞಾನ ಪಾರ್ಕ್‌ ಇದ್ದು, ಸದರಿ ಪಾರ್ಕ್‌ನಲ್ಲಿ 
ಸುಮಾರು 57 ಉಐಟಿ/ ಐಟಣಎಸ್‌ ಕಂಪನಿಗಳು ಕಾರ್ಯ 
ನಿರ್ವಹಿಸುತ್ತಿವೆ. 
*° ಕಿಯೋನಿಕ್ಸ್‌ ಒಡೆತನದಲ್ಲಿ ಶಿವಮೊಗದಲ್ಲಿ ಇರುವ ಐಟಿ 
ಪಾರ್ಕ್‌ನಲ್ಲಿ 12 ಐಟಿ/ಐಟಿಣಎಸ್‌ ಕಂಪನಿಗಳು ' 


pS ಕಲಬುರ್ಗಿಯಲ್ಲಿ” ಇರುವ ಐಟಿ: ಪಾರ್ಕ್‌ನಲ್ಲಿ ಸುಮಾರು 9 ಸ್ವ. 


ಐಟಿ/ ಐಟಿಇಎಸ್‌ ಕಂಪನಿಗಳು ಕಾರ್ಯನಿರ್ವಹಿಸುತ್ತವೆ. 


ಘೋಷಿಸಿರುವ ನೀತಿಯಲ್ಲಿರುವ ಉತ್ತೇಜನಗಳನ್ನು ಪಡೆಯುವ 
"| ಸಲುವಾಗಿ '. ಮಾತ್ರ ಇಲಾಖೆಯಲ್ಲಿ ನೋಂದಣಿ 
| ಮಾಡಿಕೊಳ್ಳುತ್ತವೆ. ನ 


"ಹಾಗೆಯೇ 55 ಬಿಟಿ ಕಂಪನಿಗಳು ಬುದ ಯಾಗಿಲ್ಳುಸನೆ. 


ರಾಜ್ಯದಲ್ಲಿರುವ ಐಟೆ/ಐಟಇಎಸ್‌, ವಿಜಿ, ಇಎಸ್‌ಡಿಎಮ್‌, 
ಎವಿಜಿಸಿ, ಸ್ಕಾರ್ಟ್‌ಅಪ್‌ ಇತ್ಯಾದಿ ಕಂಪನಿಗಳು ಸರ್ಕಾರವು 


ಇಲಾಖೆಯಲ್ಲಿ - ಇಲ್ಲಿಯವರೆಗೆ 468 - ಐಟಿ/ಟಿಇಎಸ್‌ 
ಕಂಪನಿಗಳು ಹಾಗೂ 24 ಐಟಿ/ಖಟಿಇಎಸ್‌ . ಪಾರ್ಕ್‌ 'ಗಳು 


ರು ಬಾವಾ NNER SET SDL TOAD ED MRR 


ಅ) `ಈ ಸಂಸ್ಥೆಗಳ ಉದ್ಯೋಗಕ್ಕಾಗಿ 
ಸರ್ಕಾರ - ವಿಧಿಸಿರುವ 
ನಿಯಮಗಳಾವುವು; ಈ ಸಂಸ್ಥೆ ಗಳು 
ಪಾಲಿಸಬೇಕಾದ 
ಮಾನದಂಡಗಳಾವುವು? (ವಿವರ 
ನೀಡುವುದು) - 


ತಡೆಗಟ್ಟಲು ಸೂಕ್ತ ಷರತ್ತು ಗಳನ್ನು ವಿಧಿಸಲಾಗಿದೆ. 


ನಿರ್ಬಂಧಗಳನ್ನು ವಿಧಿಸಿರುವುದಿಲ್ಲ. 


ಸರ್ಕಾರವು. ಪ್ರಕಟಿಸಿರುವ ವಿವಿಧ ನಡಗ ಅಡಿಯಲ್ಲಿ ಐಟಿ, 
ಐಟಿಇಎಸ್‌, ನಾಲೆಡ್ಡ, ಸ್ಕಾರ್ಟ್‌ಅಪ್‌, ಅನಿಮೇಷನ್‌, ಗೇಮಿಂಗ್‌, 
ಕಂಪ್ಯೂಟರ್‌: ಗ್ರಾಫಿಕ್ಸ್‌ ಟೆಲಿಕಾಂ, . ಬಿಪಿಒ, . ೆಪಿಒ ಇತರೆ 
ಜ್ಞಾನಾಧಾರಿತ ಕಂಪನಿಗಳಿಗೆ. ಐದು "ವರ್ಷಗಳ ಅವಧಿಗೆ 
ಕರ್ನಾಟಕ ಕೈಗಾರಿಕಾ ಉದ್ಯೋಗ (Standing ೦೯ರ) ನಿಯಮ- 
1946 ಅನ್ಸಯಪಾಗುವುದಿಲ್ಲ. ಇದಲ್ಲದೇ ಮಹಿಳಾ ನೌಕರರ 
ರಕ್ಷಣೆ ಮತ್ತು ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳವನ್ನು 


ಜೊತೆಗೆ, ಇಲಾಖೆಯಲ್ಲಿ ನೋಂದಣಿಯಾದ ಎಟಿ/ವಿಟಿ 
ಕೆಂಪನಿಗಳಿಗೆ ಸ್ಕಾಂಪ್‌ ಶುಲ್ಕದಲ್ಲಿ ಹಾಗೂ ವಿದ್ಯುಚ್ಛಕ್ತಿ 
ದರದಲ್ಲಿ ವಿನಾಯಿತಿ ನೀಡಲಾಗುತ್ತಿದೆ. 


- ರಾಜ್ಯದಲ್ಲಿರುವ ' ಐಟಿ. ಮತ್ತು ಬಿಟಿ ಕಂಪನಿಗಳಿಗೆ 
ಮಾಹಿತಿ 'ತಂತ್ರಜ್ಞಾನ' ಜೈವಿಕ ತಂತ್ರಜ್ಞಾನ ಇಲಾಖೆಯಿಂದ. 
ಪ್ರತ್ಯೇಕವಾಗಿ : ಯಾವುದೇ '' ಮಾನದಂಡವನ್ನು ಅಥವಾ 


ಈ ಸಂಸ್ಥೆಗಳು ಆಯಾ ಸಂಸ್ಥೆಗಳಲ್ಲಿರುವ ಮಾನವ 
ಸಂಪನ್ಮೂಲ ನೇಮಕಾತಿ. ವೀತಿಯನ್ನಯ ತಮ್ಮ 


1 ನೇಮಕಾತಿಗಳನ್ನು ಮಾಡಿಕೊಳ್ಳುತ್ತವೆ. 


(ಡಾ. ಅಶ್ವಥ್‌ ನಾರಾಯಣ ಸಿ. ಎನ್‌) ' 
ಉಪಮುಖ್ಯಮಂತ್ರಿಗಳು ಹಾಗೂ. ವಿದ್ಯನ್ಮಾನ, 
ಮಾಹಿತಿ ತಂತ್ರಜ್ನಾನ ಮತ್ತು ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ನಾನ ಮತ್ತು ತಂತ್ರಜ್ಞಾನ ಸಚಿವರು. 


ಸಂಖ್ಯೆ: ಐಟಿಬಿಟಿ 24ಎಲ್‌ಸಿಎಂ 2020 


